ಕರ್ನಾಟಕ ವಿಧಾನ ಪರಿಷತ್ತು 


US 2 
6813/24 


ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಖ್ಯೆ 


: 1285 (1102) 


— 
ಸದಸ್ಯರ ಹೆಸರು : ಶ್ರೀ ಪ್ರಕಾಶ್‌ ಕೆ.ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವವರು : ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
ಉತ್ತರಿಸುವ ದಿನಾಂಕ : 08.03.2022 
ಕ್ರಸಂ. ಪ್ರಶ್ನೆ ; ಉತ್ತರ 

ಈ | ರಾಜ್ಯದಲ್ಲಿರುವ ಬೃಪತ್‌ ಮತ್ತು [ರಾಜ್ಯದಲ್ಲಿ 694 ಬೃಹತ್‌ ಕೈಗಾರಿಕೆಗಳು ಮತ್ತು 1225 ಮಧ್ಯಮ 
ಮಧ್ಯಮ ಕೈಗಾರಿಕೆಗಳು ಎಷ್ಟು | ಕೈಗಾರಿಕೆಗಳು ಒಟ್ಟಾರೆ 1919 ಕೈಗಾರಿಕೆಗಳಿರುತ್ತವೆ. 
ಅವುಗಳು ಎಲ್ಲೆಲ್ಲಿ ಇವೆ; (ವಿವರ |ಲ್ಲಾವಾರು ವಿವರಗಳನ್ನು ಅನುಬಂಧ-ಎ ರಲ್ಲಿ ಒದಗಿಸಿದೆ. 
ಒದಗಿಸುವುದು) 4 

ಆ ಕಾರ್ಬಾನೆಗಳು . ಸರ್ಕಾರಿ | ಅವುಗಳಲ್ಲಿ, ಕೇಂದ್ರ/ರಾಜ್ಯ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟ 44 
ಸ್ಥಾಮ್ಯಕ್ತ ಒಳಪಡುತ್ತದೆ ಹಾಗೂ | ಕೈಗಾರಿಕೆಗಳು, ಸಹಕಾರಿ ಸ್ಹಾಮೃಕ್ಕೆ ಒಳೆಪಟ್ಟ 23 ಕೈಗಾರಿಕೆಗಳು 
ಖಾಸಗಿ ಕಾರಾನೆಗಳು ಎಷ್ಟು ಮತ್ತು ಸಾರ್ವಜನಿಕ ಸಹಭಾಗಿತ್ವದ 01 ಕೈಗಾರಿಕ ಹಾಗೂ 


185] ಖಾಸಗಿ, ಕೈಗಾರಿಕೆಗಳಿರುತ್ತವೆ.. 


ಇ |ಎಷ್ಟು ಖಾಸಗಿ ಕಾರ್ಸಾನೆಗಳಿಗೆ | ಖಾಸಗಿ ಕಾರ್ಬಾನೆಗಳು ತಮ್ಮ ಬಂಡವಾಳ ಹೂಡಿಕೆ ಅಮಸಾರ 
ಸಕಾರದ ಜಮೀನು ನೀಡಲಾಗಿದೆ ಸಂಬಂಧಪಟ್ಟ ಎಸ್‌. ಹೆಚ್‌.ಎಲ್‌.ಸಿ. ಸಿ y 
ಹಾಗೂ ಯಾವ ಆಧಾರದ ಮೇಲೆ ಎಸ್‌.ಎಲ್‌.ಎಸ್‌.ಡಬ್ಬ್ರ್ಯೂ ಸಿ.ಸಿ. ಸಮಿತಿ "ಸಭೆಗಳಿಂದ 
ನೀಡಲಾಗಿದೆ; (ವಿವರ | ಯೋಜನೆಗಳಿಗೆ ಅನುಮೋದನೆ. ಪಡೆಯುತ್ತಿದ್ದು, . ತಮ್ಮ 
ಒದಗಿಸುವುದು) “ಯೋಜನೆಗಳಿಗೆ ಖಾಸಗಿ ಜಮೀನಿನ ಜೊತೆಯಲ್ಲಿ 

“| ಕೆಲಟಿಗ್ಬುಟಿಗೋಸ್ಯ ಠ ಸರ್ಕಾರಿ ಜಮೀನು ಬೇಕಾದಲ್ಲಿ ಅಂತಹ is 
| ಪ್ರಸ್ತಾವನೆಗಳನ್ನು ಸಮಿತಿಯು ಪರಿಶೀಲಿಸಿ, ಅನುಮೋದನೆ 
'ನೀಡುತ್ತದೆ, ಬ 
ಎಸ್‌.ಹೆಚ್‌.ಎಲ್‌.ಸಿಸಿ. / ಎಸ್‌.ಎಲ್‌.ಎಸ್‌.ಡಬ್ಬೂ ಸಸಿ.ಸಿ. 
- | ಸಮಿತಿಗಳ: ಅನುಮೋದನೆಯಂತೆ ಕಂದಾಯ ಇಲಾಖೆಯು 
ಸರ್ಕಾರಿ ಜಮೀನುಗಳನ್ನು ನಿಯಮಾನುಸಾರ ನೀಡುತ್ತದೆ. 
ಈ |ಠಈ ಕಾರ್ಸಾನೆಗಳಲ್ಲಿ ಉತ್ಪಾದನೆ [ಈ ಕೈಗಾರಿಕೆಗಳು ಕೆಳಗಿನ ಉತ್ಸನ್ನಗಳ ಉತ್ಪಾದನೆಯಲ್ಲಿ 


ಆಗುತ್ತಿರುವ ಉತ್ತನ್ನಗಳೇನು 
ಹಾಗೂ ಸರ್ಕಾರ ನೀಡಿರುವ 
ಸವಲತುಗಳೇನು? (ವಿವರ 
ಒದೆಗೆಸುವುದು) 


ತೊಡಗಿರುತ್ತವೆ 


ಘಟಕಗಳು 

ps ಸಿದ್ಧ ಉಡುಪು ತಯಾರಿಕಾ ಘಟಕಗಳು 
» ಆಟೋಮೊಬೈಲ್‌ ಕೈಗಾರಿಕೆಗಳು 

> ಪೌಂಡ್ರಿ ಘಟಕಗಳು 


> ಆಹಾರ ಸಂಸ್ಕರಣಾ 


V 


¥ VY VV VVY 


ವಿದ್ಯುತ್‌ ಮತ್ತು ಸೋಲಾರ್‌ ವಿದ್ಯುತ್‌ ಉತ್ಪಾದನಾ 
ಘಟಕಗಳು 

ಕ್ಷಿಂಕರ್‌ ಗೈಂಡಿಂಗ್‌ ಘಟಕಗಳು 

ಇಂಜಿನಿಯರಿಂಗ್‌ ಘಟಕಗಳು 

ಕಬ್ಬಿಣ ತಯಾರಿಕೆ ಕೈಗಾರಿಕೆಗಳು 

ಸಿಮೆಂಟ್‌ ಕೈಗಾರಿಕೆಗಳು 

ಸಕ್ಕರೆ ಕೈಗಾರಿಕೆಗಳು | 

ಪಿವಿಸಿ ಪೈಪ್‌ ಕೈಗಾರಿಕೆಗಳು 

ಎಂಡಿಎಫ್‌ ಬೋರ್ಡ್‌ ಕೈಗಾರಿಕೆಗಳು. ಇತ್ಯಾದಿ. 


ರಾಜ್ಯದಲ್ಲಿ ಜಾರಿಯಲ್ಲಿರುವ ಕೈಗಾರಿಕಾ ನೀತಿಗಮುಗುಣವಾಗಿ 


[5 


ಅನೇಕ 


ಸು 


ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನು ನೀಡಲಾಗುತಿದೆ. 


ಲ್‌ 


ಅವುಗಳು ಈ ಕೆಳಗಿನಂತಿರುತವೆ. 


¥ VV VY 


¥ 


ಮುದ್ರಾಂಕ ಶುಲ್ಕ ವಿನಾಯಿತಿ 


ನೋಂದಣಿ ಶುಲ್ಕ ರಿಯಾಯಿತಿ. 


ಬಂಡವಾಳ ಹೂಡಿಕೆ ಸಹಾಯಧನ 


ಭೂ ಪರಿವರ್ತವಾ ಶುಲ್ಕ ಮರುಪಾವತಿ." 


ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸಹಾಯಧನ. 


೨ 


ANNEXURE-A 
LCQ-1102(1285) 
DETAILS OF LARGE AND MEDIUM INDUSTRIES IN STATE 
r ‘No of 
SL No District Medium No.of Large pal ke 
ES Units of Units 
Units g J 
1 2 3 —— | 
1__ Bidar 5 5 i | 
2 Bagalakote 2 17 
3 Bellary 12 11 
4 |Belagavi MR 38 
5 [Chitradurga & 3 | 1 
6 Chikkaballapura ks) 1 
7 [Chamarajanapar ee, 2 | 7 
$ — Chikkamagaiuru pt pe 5 
9 Dharwad 23 14 37 
10 Davanagere 0 5 | 5 
11 [Dakshina Kannada 23 AEN 
12 Gadag | 2 1 3 
13 (Hassan 16 12 28 
14 Haveri | SRE 0 9 | 
$ [Koppal Ln 12 29 
6 jKalaburap 9’ 12 | 
17. Kodagu | 0 L 1 
18 Kolar 97 40, 97 
|_19 |Mysuru 43 | 22 65 
| 20 Mandya 4 12 16 
21 Raichur ಪಿ 8 12 
22  Ramanagara 49 23, eT 
23 |Shivamogga N| 18 4 22 
24 Tumkur 28. 7 - 35 
25 Uttarakannada | 3° 3 6 
26 Udupi ೫ 26. 7 133 
27  Wijayapura | 1 - 10 11 
28 Wijayanagara 0. 4 ಷಿ 
29 Yadgiri | 0. } 1 
30 (Bengaluru Rural 66 33 gl 99 
1  JBengaluru Urban 766 - "366 1132 
TOTAL | 1225 694 4 1919 | 


7 
{ 


